ಕರ್ನಾಟಿಕ ವಿಧಾನ ಪರಿಷತ್ತು 


ವಿಧಾನ ಪರಿಷತ್‌ ಸದಸ್ಯರ ಹೆಸರು: ಶ್ರೀ ತಿಪ್ಪಣ್ಣ ಕಮಕನೂರ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 796 
ಉತ್ತರಿಸಬೇಕಾದ ದಿನಾಂಕ: 11.03.2020 
ಉತ್ತರಿಸುವ ಸಚಿವರು: ವಸತಿ ಸಚಿವರು 
ಪ್ರಶ್ನೆ ಉತ್ತರ ] 


ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 147 ಘೊಷಿತ ಕೊಳಚೆ ಪ್ರದೇಶಗಳಿವೆ. | 


ಅ) | ಕಲಬುರಗಿ ಜಿಲ್ಲೆಯಲ್ಲಿರುವ ಘೋಷಿತ 
ಕೊಳಚೆ ಪ್ರದೇಶಗಳ ಸಂಖ್ಯೆ ಎಷ್ಟು; | ತಾಲ್ಲೂಕುಬಾರು ವಿವರ ಕೆಳಕಂಡಂತಿದೆ. 
(ಮಾಹಿತಿ ನೀಡುವುದು) 
ಕ್ರ.ಸಂ. | ನಗರ/ಪಟ್ಟಿಣ/ತಾಲ್ಲೂಕು ವಿವರ ಕೊಳಚೆ 
ಪ್ರದೇಶದ ಸಂಖ್ಯೆ 
1 ಕಲಬುರಗಿ 53 
2 ಆಳಂದ 14 
3 ಸೇಡಂ [ 6 
4 ಶಹಾಬಾದ್‌ 8 
(8 ವಾಡಿ 9 
6 ಚಿಂಚೋಳಿ 13 
7 ಚಿತ್ತಾಪುರ 17 
8 | ಅಫಜಲ್‌ಪುರ 10 
[9 ಜೇವರ್ಗಿ 9 
10 [ಕಾಳಗಿ 8 
ಒಟ್ಟು 147 
ಆ) | ಇಲ್ಲಿ ವಾಸಿಸುತ್ತಿರುವ ನಿವಾಸಿಗಳು | ಕರ್ನಟಕ ಕೊಳೆಗೇರಿ ಅಭಿವೃದ್ದಿ ಮಂಡಳಿಯಲ್ಲಿ ಬೇಡಿಕೆ ಮೇಲೆ 
ಬೇಡಿಕೆ ಮೇಲೆ ಮನೆ ಯೋಜನೆ | ಅರ್ಜಿ ಸಲ್ಲಿಸುವ ನಿಯಮ ಇರುವುದಿಲ್ಲ. 
ಅಡಿಯಲ್ಲಿ ಅರ್ಜಿಗಳನ್ನು 
ಸಲ್ಲಿಸಿದ್ದಾರೆಯೇ; ಎಷ್ಟು ಜನರಿಂದ | ಆದರೆ ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆಯ ಮಾರ್ಗಸೂಚಿಯಂತೆ 
ಅರ್ಜಿಗಳು ಸಲ್ಲಿಸಲ್ಪಟ್ಟೆಬೆ; ಕೊಳೆಗೇರಿ ಪ್ರದೇಶಗಳಲ್ಲಿ ಬೇಡಿಕೆ ಸಮೀಕ್ಷೆ ಕೈಗೊಂಡಿದ್ದು, 14,628 
ಕುಟಿಂಬಗಳಿಂದ ಮನೆಗಳಿಗೆ ಬೇಡಿಕೆ ಇರುತ್ತದೆ. 
ಇ) | ಅರ್ಜಿ ಸಲ್ಲಿಸಿದವರಿಗೆ ಸೂರು | ಉದೃವಿಸುವುದಿಲ್ಲ. 
ಒದಗಿಸಲು ರಾಜ್ಯ ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು? 
(ಮಾಹಿತಿ ನೀಡುವುದು) 


J 


ಕಡತ ಸಂಖ್ಯೆ: ವಇ 38 ಎಸ್‌ಬಿಎಂ 2020 


(ವಿ.ಸೋಮಣ್ಮ) 
ವಸತಿ ಸಚಿವರು 


\L. ಸಿನಿ 


